ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 352 


ಸದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌ 


ಉತ್ತರಿಸುವ ಸಚಿವರು : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಉತ್ತರಿಸುವ ದಿನಾಂಕ : 18.02.2022 
ಕ್ರ.ಸಂ ಪ್ರಶ್ನೆ ಉತ್ತರ 


ಅ. ಸಾರಿಗೆ ` ಸಂಸ್ಥೆಯ ಬಸ್ಸುಗಳು ರಾಜ್ಯದ ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿ ಪಾವತಿಸುತ್ತಿರುವ 
ರಾಜ್ಯಾದ್ಯಂತ ಸಂಚರಿಸುವಮಾಸಿಕ ಟೋಲ್‌ ಮೊತ್ತದ ವಿವರ ಈ ಕೆಳಕಂಡಂತಿದೆ: 
ಸಮಯದಲ್ಲಿ ಒಂದು ತಿಂಗಳಿನಲ್ಲಿ 
ಪಾವತಿಸುವ ಟೋ (ರೂ. ಲಕ್ಷಗಳಲ್ಲಿ) 
ಮೊತ್ತವೆಷ್ಟು? (ವಿಭಾಗವಾರು 
ತ್ನ ಲಾ } ಬಸ್ಸುಗಳ ಸಂಖ್ಯೆ [ ಮಾಸಿಕ ಟೋಲ್‌ ಮೊತ್ತ 
ಸ್ಸುಗಳ  :ಸಂಖ್ಯೆಯೊ 
ನು ಸಂಖ್ಯೆಯೊಂದಿ 4261 664.04 
ಮಾಹಿತಿ ನೀಡುವುದು) 
417 66.23 
2696 285.16 
4522 247.39 
11896 1262.82 
ವಿಭಾಗವಾರು ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ 
ಆ. ಾರಿಗೆ ಸಂಸ್ಥೆಯ ಬಸ್ಸುಗಳು ನಾಲ್ಕೂ ಸಾರಿಗೆ ಸಂಸ್ಥೆಗಳು ಸಾರ್ವಜನಿಕ " ಸೇವಾ 
ಸರಕಾರಿ ಸಂಸ್ಥೆಗಳಾಗಿರುವುದರಿಂದ ನಿಗಮಗಳ ಸಾರಿಗೆಗಳಿಗೆ ಟೋಲ್‌ 
: ವಾಹನಗಳಾಗಿರುವುದರಿಂದ 


ಮತ್ತು ಲಾಭ ರಹಿತ ಳಕೆದಾರರ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡುವಂತೆ 


ಸೇವಾ ಸಂಸ್ಥೆಯಾಗಿರುವುದರಿಂದ | ರ್ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಕೋರಲಾಗಿ, ಪ್ರಾಧಿಕಾರವು 


ಟೋಲ್‌ನಿಂದ ವಿನಾಯಿತಿ 
ಪಡೆಯಲು ಕ್ರಮ ಗೋಲ್‌ ಶುಲ್ಕ ಪಾವತಿ ಅಧಿಸೂಚನೆಯಲ್ಲಿ 


[3 
ಕೈಗೊಳ್ಳಲಾಗಿದೆಯೇ; ಯಾವುದೇ ವಿನಾಯಿತಿ ಇಲ್ಲದಿರುವುದಾಗಿ ಹಿಂಬರಹ ನೀಡಿರುತ್ತದೆ. 
ಇಲ್ಲವಾದಲ್ಲಿ ಯಾವಾಗ ಕ್ರಮ 


[ಕೈಗೊಳ್ಳಲಾಗುವುದು; 


ಮುಂದುವರೆದು, ಕರ್ನಾಟಕ ರಾಜ್ಯ 
ವ್ಯಾಪ್ತಿಯ ರಾಜ್ಯ ಹೆದ್ದಾರಿಗಳಲ್ಲಿ ಆಚರಣೆ 
' ಮಾಡುವ - ಕ.ರಾ.ರ.ಸಾ.ನಿಗಮ, 
ವಾ.ಕ.ರ.ಸಾ.ಸಂ೦ಸ್ಕ್ಥೆ ಮತ್ತು 
ತ.ಕ.ರ.ಸಾ.ನಿಗಮಗಳ ಸಾರಿಗೆಗಳಿಗೆ ಟೋಲ್‌ 
ಶುಲ್ಕದಲ್ಲಿ ವಿನಾಯಿತಿ ನೀಡುವಂತೆ ಕೋರಿ 
ಪ್ರಸ್ತಾವನೆಯನ್ನು : ಲೋಕೋಪಯೋಗಿ 
ಇಲಾಖೆಗೆ ಕಳುಹಿಸಲಾಗಿದೆ. | 
'ಬೆ೦.ಮ.ಸಾ.ಸಂ೦ಸ್ಥೆಗೆ. ಟೋಲ್‌ ಶುಲ್ಕದಲ್ಲಿ 
ವಿನಾಯಿತಿ ನೀಡುವಂತ ಕೋರಿ ನ್ಯಾಷನಲ್‌ 
ಹೈವೇ ಅಥಾರಿಟಿ ಆಫ್‌ ಇಂಡಿಯಾ ರವರಿಗೆ 
ಮತೊಮ್ಮೆ ಪತ್ರ ಬರೆಯಲಾಗಿದೆ. ನ್ಯಾಷನಲ್‌ 
ಹೈವೇ ಅಥಾರಿಟಿ": ಆಪ್‌ ಇಂಡಿಯಾರವರಿ೦ದ। 
ಪ್ರತಿಕ್ರಿಯೆ ಸ್ವೀಕರಿಸಿರುವುದಿಲ್ಲ. 


ಇ. ಟೋಲ್‌ವಿಂದ ವಿನಾಯಿತಿ ಪಡೆದಲ್ಲಿ ರಾಜ್ಯದ ನಾಲ್ಕೂ ಸಾರಿಗೆ ಸಂಸ್ಥೆಗಳ 
ಸದರಿ ಮೊತ್ತವನ್ನು ಸಾರಿಗೆಬಸ್ಸುಗಳಿಗೆ ಟೋಲ್‌ಿಂದ ವಿನಾಯಿತಿ . 
ಸಂಸ್ಥೆಯ ಉನ್ನತಿಗಾಗಿನೀಡಿದ್ದಲ್ಲಿ ಪ್ರಯಾಣ ದರ ಕಡಿಮೆಯಾಗಿ. 
ಬಳಸಬಹುದಾಗಿದ್ದು, ಈ ಕುರಿತುಪ್ರಯಾಣಿಕರಿಗೆ ಹೊರೆ ಕಡಿಮೆಯಾಗುತ್ತದೆ| 
ಸರಕಾರದ ನಿಲುವೇನು? ಇದರಿಂದ ಪ್ರಯಾಣಿಕರು ಖಾಸಗಿ ವಾಹನಗಳ! 

- ಬದಲಾಗಿ ವಿಗಮದ ವಾಹನಗಳಲ್ಲಿ 
ಪ್ರಯಾಣಿಸುವ ಸಾಧ್ಯತೆ ಇದ್ದು, ನಿಗಮಗಳು 
ಸಹ ಪುನಶ್ನೇತನವಾಗಲು ಅನುಕೂಲವಾಗುತ್ತದೆ. 


ಸಂಖ್ಯೆ: ಟಿಡಿ 24 ಟಿಸಿಕ್ಯೂ 2022 


; ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿವರು, 


